ಕರ್ನಾಟ ಕವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 617 
ಸದಸ್ಯರ ಹೆಸರು ಶ್ರೀ ಗೋವಿಂದರಾಜು 
ಉತ್ತರಿಸುವ ಸಚಿವರು ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 
ಉತ್ತರಿಸುವ ದಿನಾಂಕ 17.12.2021. 
ST ನಡಾ 
ಅ) [ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವ ಟೋಮೆಟೋ ಬೆಳೆಗೆ 
ಅಂಗಮಾರಿ ರೋಗ ಬಂದಿರುವುದು ಸರ್ಕಾರದ ಗಮನಕ್ಕೆ ಸರ್ಕಾರದ ಗಮನಕ್ಕೆ ಬಂದಿದೆ. 


ತೆಗೆದುಕೊಂಡಿರುವ ಕ್ರಮವೇನು; 


ಸಪ್ಲೆಂಬಲ್‌ ನಿಂದಬೀಳುತ್ತಿರುವ ಮಳೆಯಿಂದ ತೋಟಗಾರಿಕೆ 


ಳೆಯಾದ ಟೋಮೇಟೋ, ಕೊತ್ತಂಬರಿ ಸೊಪ್ಪು, ಬೀನ್ಸ್‌, 
ಕ್ಯಾರೆಟ್‌, ಹೂಕೋಸು ಮುಂತಾದ ಬೆಳೆಗೂ ಹಾನಿ 
ಗಿರುವುದು ಸರ್ಕಾರ ಗಮನಿಸಿದೆಯೇ; 


ಂದಿದ್ದಲ್ಲಿ ಈ ರೋಗವನ್ನು ತಡೆಯಲು ಸರ್ಕಾರಡೋಟಗಾರಿಕೆ ಬೆಳೆಗಳಿಗೆ ತಗಲುವ ಕೀಟ/ರೋಗಗಳನ್ನು ತಡೆಗಟ್ಟಲು 
ಇಲಾಖಾ ವತಿಯಿಂದ ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


ತೋಟಗಾರಿಕೆ ಬೆಳೆಗಳಿಗೆ ಬೀಳುವ ಕೀಟ 1 ರೋಗಗ 


ನಿಯಂತ್ರಣೆ ಮಾಡಲು ಅಗತ್ಯವಿರುವ ತಾಂತ್ರಿಕ 
ಮಾಹಿತಿಯನ್ನು ರೈತರಿಗೆ ಸಭೆಗಳು, ತರಬೇತಿಗಳು ಹಾಗೂ 
ಕರಪತ್ರಗಳ ಮೂಲಕ ನೀಡಲಾಗುತ್ತಿದೆ. 


ಕೀಟ & ರೋಗಗಳ ಸಮಗ್ರ ನಿಯಂತ್ರಣೆಗಾಗಿ ಸಸ್ಯ 
ಸಂರಕ್ಷಣಾ ಔಷಧಿ ಖರೀದಿಗೆ ಸಾಮಾನ್ಯ ವರ್ಗದವರಿಗೆ 
ಶೇ.75ರಷ್ಟು ಸಹಾಯಧನ ಹಾಗೂ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಶೇ.90 ರಷ್ಟು ಸಹಾ 
ಧನವನ್ನು ನೀಡಲಾಗುತ್ತಿದೆ. 

ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ ಯೋಜನೆಯಲ್ಲಿ ಸಮಗ್ರ 
ಕೀಟ & ರೋಗಗಳ ನಿಯಂತ್ರಣಕ್ಕೆ ಶೇ.30ರಷ್ಟು 
ಸಹಾಯಧನವನ್ನುನೀಡಲಾಗುತ್ತಿದೆ. 


ಹೌದು. 


ಮಾಮಾ 
ರಾಷ್ಟ್ರೀಯ ರಾಜ್ಯ ವಿಪತ್ತು ಪರಿಹಾರ ನಿಧಿ (NDRF/SDRF) 
ಮಾರ್ಗಸೂಚಿಯನ್ವಯ ಪ್ರತಿ ಹೇಕ್ಟರ್‌ ಮಳೆಯಾಶ್ರಿತ ಬೆಳೆಗಳಿಗೆ 
6800 ಪ್ರತಿ ಹೆಕ್ಟೇರ್‌ಗೆ ಹಾಗೂ ನೀರಾವರಿ ಚೆಳೆಗಳಿಗೆ 
13500 ಪ್ರತಿ ಹೆಕ್ಟೇರ್‌ಗೆ ಮತ್ತು ಬಹು ವಾರ್ಷಿಕ ಬೆಳೆಗಳಿ 
ರೂ.18000 ಪ್ರತಿ ಹೆಕ್ಟೇರ್‌ರಂತೆ ಪ್ರತಿ ಫಲಾನುಭವಿಗೆ ಗರಿಷ್ಟ 2.0 
ರೆಗೆ ಕಂದಾಯ ಇಲಾಖೆಯ ಮುಖಾಂತರ ಪರಿಹಾರ ಧ 


ಗಿ ದನಾ 
ಗಮನಿಸಿದ್ದಲ್ಲಿ, ಸರ್ಕಾರದಿಂದ ರೆ ೃತರಿಗೆ ಇದುವರೆಗೂ ಎಷು 
ಪರಿಹಾರ ನೀಡಲಾಗಿದೆ”? 


pr 


ಇದುವರೆಗೂ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ನಷ್ಟ ಪರಿಹಾರವಾ! 
ಫಲಾನುಭವಿಗಳಿಗೆ ರೂ. pe 09ಕೋಟಿ 


HORTI 536 HGM 2021 


ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


